ಒಂದು ಕಿಲೋಗ್ರಾಂನ ನಿಖರ ದ್ರವ್ಯರಾಶಿ: ಹೊಸ ಕಿಲೋಗ್ರಾಂ 


2011 ರಲ್ಲಿ ತೂಕ ಮತ್ತು ಅಳತೆಗಳ ಅಂತರರಾಷ್ಟ್ರೀಯ ಸಮಿತಿಯು ಕಿಲೋಗ್ರಾಂ ಅನ್ನು $1 
ಯೂನಿಟ್ಟುಗಳಲ್ಲಿ ಪುನರ್ವ್ಯಾಖ್ಯಾನಿಸಲು ಪ್ಲಾಂಕ್‌ನ ನಿಯತಾಂಕದ ಬಳಕೆಯ ಪಕಿಯೆಯನ್ನು 
ಆರಂಭಿಸಿತು. ವಿಶ್ವದಾದ್ಯಂತ ವಿಜ್ಞಾನಿಗಳು ಈ ನಿಯತಾಂಕದ ಅತ್ಯುತ್ತಮ ಅಳತೆಯನ್ನು ಸಮಿತಿಗೆ 
ಜುಲೈ 1,2017 ರ ಒಳಗೆ ಸಲ್ಲಿಸಬೇಕಿತ್ತು. 

yA ಅಳತೆಗಳಲ್ಲಿ ನಾಲ್ಕನ್ನು | ಅವಗಾಡ್ರೊ ಪ್ರಾಜೆಕ್ಸ್‌ನ ಸಿಲಿಕಾನ್‌ ಸಿಯರ್‌ನಿಂದಲೂ, ಇನ್ನು ನಾಲ್ಕು ಕಿಬಲ್‌ 
ತಕ್ಕಡಿಯಿಂದಲೂ ಪಡೆದುತೊಳ್ಳಲಾಯಿತು. ಇದರಿಂದ ಅವಾಗಾಡೊ ಸಿಯರ್‌ ಮತ್ತು ಕಿಬಲ್‌ ತಕ್ಕಡೆಗಳನ್ನು 
ಪ್ಹಾಂಕ್‌ನ ನಿಯತಾಂಕದ ವಿಶ್ವಾಸಾರ್ಹ ಮತ್ತು ನಿಖರ ಅಳತೆಗಾಗಿ ಪುನಃ ಹುನಃ ನಾಗಲ 
ಎಂದು ತೋರಿಸಲು ಸಹಾಯಕವಾಯಿತು. 


ಮೂಲಭೂತ ನಿಯತಾಂಕಗಳನ್ನು (TGF೦) ಕುರಿತ ಕಮಿಟಿ ಆನ್‌ ಡೇಟಾ ಫಾರ್‌ ಸೈನ್ಸ್‌ ಆಂಡ್‌ 
ಟೆಕ್ನಾಲಜಿ (CODATA) ಎ೦ಬ ಅಂತರರಾಷ್ಟ್ರೀಯ ಕಾರ್ಯತಂಡ ಸಂಕೀರ್ಣ ಕಂಪ್ಯೂಟರ್‌ ತಂತ್ರಾಂಶ 
(Software)ವನ್ನು ಬಳಸಿ ಪ್ಲಾಂಕ್‌ನ ನಿಯತಾಂಕದ (h) ಸ್ಥಿರ ಮೌಲ್ಯವನ್ನು ನಿಖರವಾಗಿ 


h=6.626070150* 10 kgm”/s ಎಂದು ನಿರ್ಧರಿಸಿತು. ಅಕ್ಟೋಬರ್‌, 2011 ರಂದು ತೂಕ ಮತ್ತು 
ಅಳತೆಯನ್ನು ಕುರಿತಾದ ಸಾಮಾನ್ಯ ಅಧಿವೇಶನವು ಕಿಲೋಗ್ರಾಂ ಅನ್ನು ಪ್ಲಾಂಕ್‌ನ ನಿಯತಾಂಕದ ರೂಪದಲ್ಲಿ 
ಪುನರ್ವ್ಯಾ ಖ್ಯಾನಿಸಬೇಕೆಂಬ ತೀರ್ಮಾನ ಕೈಗೊಂಡಿತು. ಈ ವ್ಯಾಖ್ಯಾನವು ಮೀಟರ್‌ ಕುರಿತ ಒಡಂಬಡಿಕೆಯ 
144 ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ 20, ಮೇ,2019 ರಂದು ಜಾರಿಗೆ ಬಂದಿತು. 


ಮೀಟರ್‌ ಒಡಂಬಡಿಕೆಯು ಇಂಟರ್‌ನ್ಯಾಷನಲ್‌ ಕಮಿಟಿ ಫಾರ್‌ ವೆಯಿಟ್ಸ್‌ ಆಂಡ್‌ ಮೆಷರ್ಸ್‌ನ 
ಮೇಲ್ವಿಚಾರಣೆಯಲ್ಲಿ ಇಂಟರ್‌ನ್ಯಾಷನಲ್‌ ಬ್ಯೂರೋ ಆಫ್‌ ವೆಯಿಟ್ಸ್‌ ಆಂಡ್‌ ಮೆಷರ್ಸ್‌ 


(BIPM)aoಬುದರ ಸ್ಥಾಪನೆಗೆ ಕಾರಣವಾದ ಒಪ್ಪಂದವಾಗಿದೆ. BIPM ಜಗತ್ತಿನಾದ್ಯಂತ 
ಅಳೆಯುವಿಕೆಯ ವ್ಯವಸ್ಥೆಗಳನ್ನು ಸುಸಂಗತಗೊಳಿಸುವ ಕೆಲಸ ಮಾಡುತ್ತಿದೆ. 


ಕಿಲೋಗ್ರಾಂನ ಪುನರ್ವ್ವಾಖ್ಯಾನ ಇನ್ನೂ ಸಂಪೂರ್ಣವಾಗಿಲ್ಲ. ಈ ಕೆಲಸಕ್ಕೆ ಬೇಕಾದ ಅಳತೆಗಳನ್ನು 
ನಿರ್ವಾತದಂತಹ ನಿಯಂತ್ರಿತ ಪರಿಸ್ಥಿತಿಯಲ್ಲಿರಿಸಿದ ಸಂಕೀರ್ಣವೂ, ದುಬಾರಿಯೂ ಆದ ಉಪಕರಣಗಳಿಂದ 
ಪಡೆದುಕೊಳ್ಳಲಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿನ ಬಳಕೆಯೂ ಸೇರಿದಂತೆ ಕಿಲೋಗ್ರಾಂನ ಹಲವು 
ಬಳಕೆಗೆ ಗಾಳಿಯಲ್ಲಿ ಬಳಸಬಹುದಾದ ಭೌತಿಕ ದವ್ಯರಾಶಿ ಮಾನಕಗಳು ಬೇಕಾಗುತ್ತವೆ. ಅಂದರೆ, ಒಂದು 
ಕಿಲೋಗ್ರಾಂ ಟೊಮ್ಯಾಟೊಗಳನ್ನು ಹೊಸ ಕಿಲೋಗಾಂ ಬಳಸಿ ತೂಕ ಮಾಡಬೇಕಾದರೆ ಕಿಬಲ್‌ ತಕ್ಕಡಿಯಲ್ಲಿ 
ಮಾಡಿದ ಅಳತೆಗಳನ್ನು ಭೌತಿಕ ದವ್ಯರಾಶಿ ಮಾನಕಗಳಿಗೆ ವರ್ಗಾಯಿಸಬಲ್ಲ ವಿಶ್ವಾಸಾರ್ಹ ಮಾರ್ಗವನ್ನು 
ಕಂಡು ಹಿಡಿಯುವವರೆಗೂ ನಿರೀಕ್ಷಿಸಬೇಕಾಗುತ್ತದೆ. 

ಸದ್ಯಕ್ಕೆ ನಾವು ಕಿಲೋಗ್ರಾಂ ಅನ್ನು (ದೈನಂದಿನ ಜೀವನದಲ್ಲಿ ತಕ್ಕಡಿಯಲ್ಲಿ ಬಳಸುವ ದವ್ಯರಾಶಿ) 
ಪ್ಲಾಂಕ್‌ನ ನಿಯತಾಂಕಕ್ಕೆ (ಕ್ವಾಂಟಂ ಪ್ರಮಾಣದ ಮಟ್ಟಕ್ಕೆ ಸಂಬಂಧಿಸಿದ್ದು) ಸಂಬಂಧಿಸಬಹುದು ಎಂಬ 
ಸಂಗತಿಯೇ ಒಂದು ಮಹತ್ನಪೂರ್ಣ ಸಾಧನೆಯಾಗಿದೆ. ಅಂದರೆ, 1 ಕೆಜಿಯು ಭೂಮಿಯ ಮೇಲೆ 
ಎಲ್ಲೆಡೆಯೂ ಒಂದೇ ಆಗಿರುವುದು ಮಾತ್ರವಷ್ಟೆ ಅಲ್ಲದೆ. ಬ್ರಹ್ಮಾಂಡದ ಎಲ್ಲ ಕಡೆಯೂ ಸಹ ಒಂದೇ 
ಆಗಿರುತದೆ. 


ಸಿದ್ದಾರ್ಥ್‌ ಸೆಟ್ಟೂರ್‌ ಗೇಡ್‌ X11 ರ ವಿದ್ಧಾರ್ಥಿಯಾಗಿದ್ದು ಲಾಭ ರಹಿತ ಸಮಾನ ಸ್ವಂಧರ ಕಲಿಕಾ ವೇದಿಕೆಯ 
(Www.vlearn.xyz) ಸ್ಥಾಪಕರಾಗಿದ್ದಾ ರೆ ಇವರು ಸೈದ್ರಾ ೦ಕ ಭೌತಶಾಸ್ತ ಮತ್ತು ಗಣಿತ ಪ್ರೇತಗಳ ಪ್ಲೆಕ್ಷೇಿಕ ಜೀವನ 


ಪಥದಲ್ಲಿ ಸಾಗುವ ಉದ್ದೇಶವನ್ನು ಹೊಂದಿದ್ದಾರೆ. ಇವರನ್ನು siddharth.setlur @ gmail.com ಬಲ್ಲ 
ಸಂಪರ್ಕಿಸಬಹುದು. 


ಚಿತ್ರ ರವಿ ಬೆಂಗಳೂರಿನ ಅಜಿಮ್‌ ಪೇಮ್‌ಜಿ ವಿಶ್ಯವಿದ್ಧಾನಿಲಯದಲ್ಲಿ ಕಾರ್ಯನಿರತರಾಗಿದ್ದಾರೆ. 


